ರ್ಯ ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಅರವಿಂದ ಕುಮಾರ್‌ ಅರಳಿ 
1084 
22122021 

ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


SS | 


ಪ್ರಶ್ನ ಉತ್ತರ 


ಸಂ. 

[oT ಜಿಲ್ಲೆಯಲ್ಲಿ ಅಲೆಮಾರಿ/ಅರೆ |" ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಜನಾಂಗಕ್ಕೆ ದೇವರಾಜ | 
ಅಲೆಮಾರಿ ಜನಾಂಗದ ಜನರಿಗೆ | ಅರಸು ವಸತಿ ಯೋಜನೆಯಲ್ಲಿ ವಸತಿ ಸೌಕರ್ಯ ಕಲ್ಪಿಸಲಾಗುತ್ತಿದೆ. ಸದರಿ 
ಎಷ್ಟು ವಸತಿಗಳನ್ನು ನಿರ್ಮಾಣ ಯೋಜನೆಗಳಡಿಯಲ್ಲಿ ಅಲೆಮಾರಿ/ಅರೆ ಅಲೆಮಾರಿ ವರ್ಗದ ವಸತಿ 
ಮಾಡಿಕೊಡಲಾಗಿದೆ ಮತ್ತು ಇನ್ನೂ | ರಹಿತರಿಗೆ 2012-13ನೇ ಸಾಲಿನಿಂದ 2020-21ನೇ ಸಾಲಿನವರೆಗೆ 
ಎಷ್ಟು ಜನರಿಗೆ  ವಸತಿ| ನೀಡಲಾದ ಮನೆಗಳ ವಿವರ ಕೆಳಕಂಡಂತಿದೆ. 


ನೀಡಬೇಕಾಗಿದೆ; | 
| ( _ ಹಸ ಅನುಮೋದನೆ 


ಬ್ಲಾಕ್‌ 


ನೀಡಿದ್ದಲ್ಲಿ, ವಸತಿ ಹಂಚಿಕೆ ವಾಗಬೇಕಿ 
ಯೋಜನೆ ೧ 
ಯಾವ ಪ್ರಕ್ರಿಯ ಕೈಗೊಳ್ಳಲಾಗಿದೆ; || ನನ್‌ | ಗಂಡ ರನ [ರ್‌ 
ಮನೆಗಳು RR ಮನೆಗಳು 
ಫಲಾನುಭವಿಗಳ ಆಯ್ಕೆ ಮಾಡುವ ನಕ ಕ 
¥ K y ದೇವರಾಜ 


ಅಧಿಕಾರ ಯಾರಿಗಿದೆ; ಅದಕ್ಕಾಗಿ 
ಸಮಿತಿ ಇದೆಯೇ; ಹಾಗಿದ್ದಲ್ಲಿ ವಿವರ 
ನೀಡುವುದು; 


ಅರಸು ವಸತಿ 
ಯೋಜನೆ 


593 


37 63 


ಬೀದರ್‌ ಜಿಲ್ಲೆಯಲ್ಲಿ ಅಲೆಮಾರಿ ಅರೆ ಅಲೆಮಾರಿ ವರ್ಗದವರನ್ನು 
ಒಳಗೊಂಡಂತೆ ಒಟ್ಟು ವಸತಿ/ನಿವೇಶನ ರಹಿತರು 140508 ಇರುವುದು 
ಕಂಡು ಬಂದಿರುತ್ತದೆ. ಸದರಿ ವರ್ಗದ ವಸತಿ ರಹಿತರಿಗೆ ಜಿಲಾಧಿಕಾರಿಗಳ 
ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿದ್ದು, ಈ ಸಮಿತಿಯ ಮೂಲಕ 
ಅರ್ಹ ಫಲಾನುಭವಿಗಳನ್ನು ಆಯ್ಕೆಮಾಡಿ ಸರ್ಕಾರದಿಂದ ಒದಗಿಸಲಾದ 
ಅನುದಾನಕ್ಕೆ ಅನುಗುಣವಾಗಿ ಹಂತ ಹಂತವಾಗಿ ಎಲ್ಲಾ ಅರ್ಹ ಅಲೆಮಾರಿ/ 
ಅರೆ ಅಲೆಮಾರಿ ವರ್ಗದವರಿಗೆ ವಸತಿ ಸೌಕರ್ಯ ಕಲ್ಪಿಸಲಾಗುವುದು. 


ಬೀದರ್‌ ಜಿಲ್ಲೆಯ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರಕ್ಕೆ 2020- 
21 ನೇ ಸಾಲಿನಲ್ಲಿ ದೇವರಾಜ ಅರಸು ವಸತಿ ಯೋಜನೆಯಡಿ ಅಲೆಮಾರಿ 
1ಅರೆ ಅಲೆಮಾರಿ ಜನಾಂಗಕ್ಕೆ 2500 ಮನೆಗಳ ಗುರಿಯನ್ನು ಮಂಜೂರು 
‘N ಮಾಡಲಾಗಿದ್ದು, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಫಲಾನುಭವಿಗಳ ಆಯ್ಕೆ 


ಸಂಖ್ಯೆ :ವಇ 477 ಹೆಚ್‌ಎಎಂ 2021 


[TT ಮಾಡಿ ಸಭಾ ನಡವಳಿಯೊಂದಿಗೆ ರಾಜೀವ್‌ ಗಾಂಧಿ ವಸ ಬಿಗಮೆ' 

ನಿಯಮಿತಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. 

(ಇ) |ಈ ಜನಾಂಗಕ್ಕೆ ಪ್ರತ್ಯೇಕ 23] ಮಾ ಷಾ ಷಡ 
ನಿರ್ಮಾಣ ಮಾಡಲಾಗಿದೆಯೇ; | ಫಲಾನುಭವಿಗಳೇ ಸ್ವಂತ ಮನೆ ನಿರ್ಮಾಣ ಮಾಡಿಕೊಳ್ಳಲು ಮೊದಲ 
ಅಥವಾ ಮಾಡುವ ಯೋಚನೆ | ಆದ್ಯತೆ ನೀಡಲಾಗಿದ್ದು, ಈ ವರ್ಗದ ವಸತಿ ರಹಿತರಿಗೆ ಪ್ರತ್ಯೇಕವಾಗಿ 
ಏನಾದರು ಸರ್ಕಾರದ | ಈವರೆಗೆ ಯಾವುದೇ ಓಣಿ ನಿರ್ಮಾಣ ಮಾಡುವ ಯೋಜನೆ ಪ್ರಸ್ತುತ 

| ಮುಂದಿದೆಯೇ ; | ಸರ್ಕಾರದ ಮುಂದಿರುವುದಿಲ್ಲ. | 

(ಈ) | ಈ ಜನಾಂಗದ ಸರ್ವೆ ಕಾರ್ಯವನ್ನು 2018 ರಲ್ಲಿ ಸ್ಥಳೀಯ ಸಂಸ್ಥೆಗಳ ಮೂಲಕ ಅಲೆಮಾರಿ/ಅರೆ 
ಕೈಗೊಳ್ಳಲಾಗಿದೆಯೇ; ಅಲೆಮಾರಿ ವರ್ಗದವರು ಸೇರಿದಂತೆ ವಸತಿ ರಹಿತರ ಹಾಗೂ ನಿವೇಶನ 
ಕೈಗೊಂಡಿದ್ದಲ್ಲಿ, ಸರ್ವೆ ಮಾಹಿತಿ | ರಹಿತರ ಸಮೀಕ್ಷೆ ಮಾಡಲಾಗಿದ್ದು, ಬೀದರ್‌ ಜಿಲ್ಲೆಯಲ್ಲಿ ಗ್ರಾಮೀಣ ಮತ್ತು 
ಹಾಗೂ ವರದಿಯೊಂದಿಗೆ ವಿವರ | ನಗರ ಪ್ರದೇಶಕ್ಕೆ ಸೇರಿ ಒಟ್ಟು 140508 ಪಸತಿ ರಹಿತರಿರುವುದು ಕಂಡು 
ನೀಡುವುದು ? ಬಂದಿರುತ್ತದೆ. 


is 


nS 
(ವಿ. ಸೋಮಣ್ಣ) 


ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


